ಕರ್ನಾಟಕ ವಿಧಾನ ಪರಿಷತ್ತು 


ವತಿಯಿಂದ ಚಾಮರಾಜನಗರ 
ಜಿಲ್ಲೆಯ ಶ್ರೀ ಮಲೈಮಹದೇಶ್ವರ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1628 

ಮಾನ್ಯ ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) 

ವಿಷಯ ಶ್ರೀ ಮಲೈಮಹದೇಶ್ವರ ಬೆಟ್ಟದಲ್ಲಿನ ಅಭಿವೃದ್ಧಿ 

ಕಾಮಗಾರಿಗಳ ಬಗ್ಗೆ. 
ಉತ್ತರಿಸುವ ದಿನಾಂಕ 20.03.2020 
ಉತ್ತರಿಸುವ ಸಚಿವರು ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
4 ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 

ಪ್ರ.ಸಂ ಪ್ರಶ್ಲೆ ಉತ್ತರ 
ಅ) ಪ್ರವಾಸೋದ್ಯಮ ಇಲಾಖೆ ಚಾಮರಾಜನಗರ ಜಿಲ್ಲೆಯ, ಮಲೈಮಹದೇಶ್ವರ ದೇವಾಲಯದ 


ಮುಖ್ಯ ದಾರದಿಂದ ಪ್ರವಾಸಿ ಮಂದಿರಕ್ಕೆ ಸಿಸಿ. ರಸ್ತೆ ನಿರ್ಮಾಣ 
ಕಾಮಗಾರಿಯನ್ನು 2019-20ನೇ ಸಾಲಿನಲ್ಲಿ ಕೈಗೊಳ್ಳಲು ಆಡಳಿತಾತ್ಮಕ 


ಬೆಟ್ಟದಲ್ಲಿ ಕಳೆದ ಮೂರು | ಅನುಮೋದನೆ ನೀಡಲಾಗಿರುತ್ತದೆ. 
ವರ್ಷಗಳಲ್ಲಿ ಕೈಗೊಂಡಿರುವ 
ಅಭಿವೃದ್ಧಿ ಕಾಮಗಾರಿಗಳಾವುವು; 
(ವಿವರ ನೀಡುವುದು): 
ಆ) ಸದರಿ ಯೋಜನೆಯ ಅಂದಾಜು 
ಮೊತ್ತವೆಷ್ಟು; (ವಿವರ ರೂ.200.00 ಲಕ್ಷಗಳು. 
ನೀಡುವುದು) 
ಇ) ಈ ಕಾಮಗಾರಿಗಳು ಯಾವ ದಿನಾಂಕ; 10.03.2020ರಂದು ಅಂದಾಜುಪಟ್ಕಿಗೆ ಆಡಳಿತಾತ್ಮಕ 
ಹಂತದಲ್ಲಿವೆ; ಅನುಮೋದನೆ ನೀಡಲಾಗಿದ್ದು, ಕರ್ನಾಟಕ ರೂರಲ್‌ ಇನ್‌ಫ್ರಾಸ್ಟಕ್ಕರ್‌ 
ಡೆವಲಪ್‌ಮೆಂಟ್‌ ಲಿಮಿಟೆಡ್‌ ಸಂಸ್ಥೆಯಿಂದ ಕಾಮಗಾರಿ 
ಪ್ರಾರಂಭಿಸಬೇಕಾಗಿರುತ್ತದೆ. 
ಈ) ಕಾಮಗಾರಿಗಳನ್ನು ಯಾವ ನಿಯಮಾನುಸಾರ ಕಾಮಗಾರಿ ಪ್ರಾರಂಭವಾದ 09 ತಿಂಗಳಲ್ಲಿ 
ಕಾಲಮಿತಿಯಲ್ಲಿ (ಮಳೆಗಾಲ ಹೊರತುಪಡಿಸಿ) ಪೂರ್ಣಗೊಳಿಸಲಾಗುವುದು. 
ಪೂರ್ಣಗೊಳಿಸಲಾಗುವುದು? 


ಕಡತ ಸಂಖ್ಯೆ: ಟಿಓಆರ್‌ 120 ಟಿಡಿವಿ 2020 


43 
(ಸಿ.ಟಿ.ರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


® 


